ಜಿಬಿ. ಶಿವತಾರಕ್‌ 


ಹೊಳಕಲ್‌ ಬೆಟ್ಟದಲ್ಲಿ ಇತಿಹಾಸ ಆರಂಭಕಾಲದ ಅನಕೇಷ 


ಒಂದು ಕಾಲದೆ ಜನಜೇವನದ ಬಗ್ಗೆ ತಿಳಿಯಲು, 
ಸಂಸ್ಕೃತಿಯ ಸ್ವರೂಪ ಮತ್ತು ಬೆಳವಣಿಗೆಯ ಫಟ್ಟ 
ಗಳನ್ನು ಅರಿಯಲು ಅಂದು ಉಪಯೋಗದಲ್ಲಿದ್ದು 
ಇಂದಿಗೂ ಉಳಿದುಬಂದಿರುವ ವಸ್ತು ಅವಶೇಷಗಳು 
"ಮುಖ್ಯ ಆಧಾರಗಳು. ಅವುಗಳಲ್ಲಿ ಮುಖ್ಯವಾದುದು 
- ಮಡಕೆ. “ಮಡಕೆಯನ್ನು ಸಂಸ್ಕೃತಿಯ ಮಾರ್ಗ 
ದರ್ಶಕ” ಎನ್ನುತ್ತಾರೆ. ಮಡಕೆ ಮಾಡುವುದು ಮಾನ 
ವನ ಒಂದು ಪ್ರಮುಖ ಅನ್ವೇಷಣೆ. ಇಂತಹ ಮಡಕೆ 
ಗಳನ್ನು ತನ್ನ ದಿನನಿತ್ಯದ ಉಪಯೋಗಕ್ಕೆ ಬಳಸ 
ಲಾಯಿತು. 


ಪ್ರಸ್ತುತ ಹೊಳಕಲ್ಲು ಬೆಟ್ಟಿದಲ್ಲಿ ದೊರೆತಿರುವ 
ಮಡಕೆಗಳನ್ನು ಈ ಕಾಲದಲ್ಲಿದ್ದೆಂತಹೆ ಹೆಲವಾರು 
ಮಾದರಿಯ ಮಡಕೆಗಳೊಂದಿಗೆ ಹೋಲಿಸಿ ಅವುಗಳ 
ಪ್ರಾಮುಖ್ಯತೆಯನ್ನು ತಿಳಿಯಬಹುದಾಗಿದೆ. ಹೊಳ 
ಕಲ್‌ ಬೆಟ್ಟಿವು ತುಮಕೂರಿನ ವಾಯುವ್ಯಕ್ಕೆ ಶಿರಾ 
ಶಾಲ್ಲೂಕಿನಲ್ಲಿದ್ದು, ತುಮಕೂರಿನಿಂದ 43 ಕಿ.ಮೀ. 
ದೂರದಲ್ಲಿ ಜಿ. ಈ ಸ್ಥಳವು ಈಗ ಮೃದುವಾದ 
ಗ್ರಾನೈಟ್‌ ಕಲ್ಲಿಗೆ ಪ್ರಸಿದ್ಧವಾಗಿದೆ. ರಾಬರ್ಟ್‌ 
ಬ್ರೂಸ್‌ ಪೊಟ್‌ ಅವರು ಅಲ್ಲಿ ದೊರೆತ ಮಣ್ಣಿನ 
ಹೂಜಿಯ ಕೊಳನೆ, ಮಣ್ಣಿನ ಚಪ್ಸಟಿಯ ಮಣಿ, 
ಮಣ್ಣಿ ನ ಪಾತ್ರೆಯ ಭಾಗ ಮತ್ತು ವರ್ತುಲಾಕೃತಿಯ 
ಮಣಿಗಳ ಬಗ್ಗೆ ಮಾತ್ರ ತಿಳಿಸಿರುವರಾದರೊ, ಇಲ್ಲಿ ನ 
ಇನ್ನಾವುದೇ ಚಾರಿತ್ರಿಕ ಯುಗದ ಆರಂಭದ ಅವಶೇಷ 


ಗಳ ಬಗ್ಗೆ ತಿಳಿಸಿಲ್ಲ. ಡಾ|| ಎಂ. ಶೇಷಾದ್ರಿಯವರು 
ತಮ್ಮ ಸಂಪ್ರಬಂಧದಲ್ಲಿ ಈ ಸ್ಕಳವನ್ನು ಭೂಪಟದಲ್ಲಿ 
ಗುರುತಿಸಿರುವರಾದರೂ ಇದರ ಬಗ್ಗೆ ವಿವರಗಳನ್ನು 
ನೀಡಿರುವುದಿಲ್ಲ. 


ಈ ಮೇಲಿನ ಮಾಹಿತಿಗಳ ಮೇರೆಗೆ ಇತ್ತೀಚಿಗೆ 
ಸರ್ವೇಕ್ಷಣೆ ಕೈಗೊಂಡಾಗ ಇತಿಹಾಸ ಆರಂಭ ಕಾಲದ 
ಮಡಕೆ ಚೂರುಗಳು ದೊರೆತಿವೆ, ಈ ಮಡಕೆಯ 
ಚೂರುಗಳ ಮಾದರಿ, ಬಣ್ಣ ಮತ್ತು ಅವುಗಳ ಮೇಲಿರಿಪ 
ಚಿತ್ರಗಳ ಆಧಾರದ ಮೇಲೆ ಅವುಗಳನ್ನು ಈ ಕೆಳ 
ಕಂಡಂತೆ ವಿವರಿಸಬಹುದು. 


ಮಾದರಿ 8 ಬಣ್ಣ ದ ಮಡಕೆಗಳು 

೧) ಬಣ್ಣವನ್ನು ಹೊಂದಿರುವ ಕಪ್ಪುಬಣ್ಣದ 
ಮಡಕೆ 

೨) ಬಣ್ಣವನ್ನು ಹೊಂದಿರುವ ಕಪ್ಪ - ಕೆಂಪು 
ಬಣ್ಣದ ಮಡಕೆ 

೩) ಬಣ್ಣವನ್ನು ಹೊಂದಿರುವ ಕೆಂಪು ಬಣ್ಣದ 
ಮಡಕೆ 

೪) ಬಣ್ಣವನ್ನು ಹೊಂದಿರುವ ಕಂದು ಬಣ್ಣದ 
ಮಡಕೆ 


ಹೀಗೆ ಇತಿಹಾಸ ಆರಂಭಕಾಲದ ಮಡಕೆಗಳನ್ನು 
ಮುಖ್ಯವಾಗಿ ನಾಲ್ಕು ಭಾಗಗಳಾಗಿ ವಿಂಗಡಿಸಿದರೂ 


* ಇತಿಹಾಸ ಉಪನ್ಯಾಸಕರು, ಸೇಂಟ್‌ ಮೇರಿ ಸಿರಿಯನ್‌ ಕಾಲೇಜು, ಬ್ರಹ್ಮಾನರೆ ದಕ್ಷಿಣ ಕನ್ನಡೆ ಜಿಲ್ಲೆ 
1. ಎಕ್ಸ್‌ಪ್ಲೊರೇಶನ್‌ ಅಫ್‌ ಸೈಟ್ಸ್‌ ಆಫ್‌ ರೆಸ್ಸೆಟ್‌-ಕೋಟಿಡ್‌ ವೇರ್‌ ವಿತ್‌ ಕೆವೊಲಿನ್‌ ಡಿಸೈನ್‌ ಇನ್‌ ಮೈಸೂರ್‌ ಪು. ೧-೭ 


ಇತಿಹಾಸ ದರ್ಶನ 


ಇವುಗಳಿಗಿರುವ ಬಣ್ಣ ಗಳನ್ನು ಆಧರಿಸಿ ಇನ್ನಷ್ಟು ಮಾದರಿ 
ಗಳನ್ನು ಹೇಳಬಹುದಾಗಿದೆ. 


ಮಾದರಿ 11 ವಿವಿಧ ಆಕೃತಿಯ ಚಿತ್ರಗಳು 


೧) ಸಮಾನಾಂತರ ಬಿಳಿಗೆರೆಗಳ ಮೇಲೆ ಕಂದು 
ಬಣ್ಣ ನನ್ನು ಲೇಫಿಸಿರುವ ಚಿತ್ರ. 

೨) ಸಮಾನಾಂತರ ಬಿಳಿ ಚುಕ್ಕೆಗಳ ಮೇಲೆ 
ಕೆಂಪು ಬಣ ನನ್ನು ಲೇಪನ ಮಾಡಿರುವ ಚಿತ್ರ. 

೩) ಕೇಂದ್ರ ಬಿಂದುವಿನಿಂದ ನಾನಾ ಭಾಗಗಳಿಗೆ 
ಹರಿದಿರುವ ಸಿರಿಗಳಿರುವ ಚಿತ್ರ. 

೪) ನೇರ ಸಕೆಗಳನ್ನು ಹಾಕಡೆ ಇರುವ ಚಿತ್ರ. 

೫) ಓರೆಯಾದ ಗೆರೆಗಳ ಸಾಲನ್ನು ಮೂಡಿಸಿ 
ರುವ ಚಿತ್ರ. 

೬) ಚುಕ್ಕೆ ಸಾಲಿರುವಂತೆ ಮಾಡಿರುವ ಚಿತ್ರ. 


೭) ಲಂಬವಾಗಿ ಎಳೆದಿರುವ ಗೆರೆಗಳಿರುವ ಚಿತ್ರ. 
ಹೀಗೆ ಹಲವಾರು ಮಾದರಿಯ ಆಕೃತಿಯ ಚಿತ್ರ 
ಗಳಿದ್ದು ಇವುಗಳು ಅತ್ಯಪೂರ್ವವಾದವುಗಳಾಗಿವೆ. 


ಈ ಜಿಲ್ಲೆಯಲ್ಲಿ ಇದುವರೆಗೂ ನಡೆಸಿರುವ ಸರ್ವೇ 
ಕ್ಷಣೆಯ ಫಲವಾಗಿ ಇತಿಹಾಸ ಆರಂಭ ಕಾಲದ ಅವ 
ಶೇಷಗಳು ರಾಚವರಾರನೆಹಳ್ಳಿ, ಯಲ್ಲಪ್ಪ ನಾಯಕನ. 

ೂಸಕೋಟಿ, ಯಲ್ಲಪ್ಪ ti ಹೆಳ್ಳಿ, ಹಗಳು 
ಪಾವಗಡ, ಮರಿದಾಸನಹೆ ಳ್ಳ (ಪಾನಗದ ತಾಲ್ಲೂಕು), 
ಬುಕ್ಕಾಸಟ್ಟಿ (ತಿರಾ ಸಹ ಮೊಗನ ಹುಣಸೆ 
(ಗುಬ್ಬಿ ತಾಲ್ಲೂಕು), ಕೈದಾಳ, ಜಲಗಾರದಿಬ್ಬ (ತುಮ 
ಕೂರು ತಾಲ್ಲೂಕು) ಮತ್ತಿತರ ಕಡೆಗಳಲ್ಲಿ ದೊರೆತಿವೆ. 
ಇದೇ ರೀತಿ ಈ ಜಿಲ್ಲೆಯಲ್ಲಿ ಪ್ರಾಗೈತಿಹಾಸಿಕ ನೆಲೆಗಳೂ 
ಹಲವಾರು ದೊರೆತಿವೆ. 


ಗ್ರಂಥ ಯಣ 
ನಾಗರಾಜರಾವ್‌ ಎಂ. ಎಸ್‌ ಮತ್ತು ಮಲ್ಹೋತ್ರ ಕೆ.ಸಿ, 1965. ದಿ.ಸ್ಟೋನ್‌ ಏಜ್‌ ಹಿಲ್‌ ಡ್ವೆಲ್ಲರಕ್ಸಿ ಅರ್‌ ತೆಕ್ಟಲಕೋಟಿ 
(ಪೂನ) 
ಪೂಟ್‌. ಆರ್‌ ಬಿ. 1916. ಪ್ರಿ ಹಿಸ್ಟಾರಿಕ್‌ ಅಂಡ್‌ ಪ್ರೋಟೋ ಹಿಸ್ಟಾರಿಕ್‌ ಅಂಟಿ 
ಕ್ವಿಟಿಸ್‌ ಆಫ್‌ ಇಂಡಿಯ (ನುಬ್ರಾಸ್‌) 
ಸುಂದರೆ. ಎ. 1971. “ಚಾಲ್ವೊಲಿಥಿಕ್‌ ಫೇಸ್‌ ಅಫ್‌ ದಿ ಅಪ್ಸರ್‌ ಕೃಷ್ಣಾವ್ಯಾಲಿ? 
i ಸ್ವಡೀಸ್‌ ಇನ್‌ ಇಂಡಿಯನ್‌ ಹಿಸ್ಟ್ರಿ ಅಂಡ್‌ ಕಲ್ಚರ್‌ ಸಂ :ರಿತ್ತಿ ಎಸ್ಟ್‌ 
ಹೆಚ್‌, ಮತ್ತು ಗೋಪಾಲ್‌ ಬಿ. ಆರ್‌, (ಧಾರವಾಡ) 
ನೀಲ್ಜರ್‌ ಆರ್‌, ಇ ಎಮ್‌, 1948, ಎನ್ಕ್‌ಂಟ್‌ ಇಂಡಿಯಾ ಸಂ.4 (ನ್ಯೂಡೆಲ್ಲಿ) 
ಶಿವತಾರಕ್‌, ಕೆ, ಬಿ. 1992, “ತುಮಕೂರು ಜಿಲ್ಲೆಯೆಲ್ಲಿ ಇತ್ತೀಚೆಗೆ ದೊರೆತ ಕೆಲವುಪ್ರಾಗ್ಯಿ 
ತಿಹಾಸಿಕೆ ನೆಲೆಗಳು” ಇತಿಹಾಸ ದರ್ಶನ ಸಂ: 7 (ಬೆಂಗಳೂರು) 
ಶೇಷಾದ್ರಿ. ಎಂ, 1961. “ಎಕ್ಸ್‌ಪ್ಲೋರೇಶನ್‌ ಅಫ್‌ ಸೈಟ್ಸ್‌ ಆಫ್‌ ರಸ್ಪಟ್‌- 


ಇತಿಹಾಸ ದರ್ಶನೆ 


ಕೋಟಿಡ್‌ ವೇರ್‌ ವಿತ್‌ ಕೆವೊಲಿನ್‌ ಡಿಸೈನ್‌ ಇನ್‌ ಮೈಸೂರ್‌? 
ಹಾಫ್‌ ಇಯರ್ಲಿ ಜರ್ನಲ್‌ ಅಪ್‌ ದಿ ಮೈಸೂರ್‌ ಯೂನಿವರ್ಸಿಟಿ ಸಂ: 
x೩ ನಂ.2 (ಮೈಸೂರು) 


